KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಜೂನ್‌ ೨೫, ೨೦೦೯ (ಆಷಾಢ ೪, ಶಕ ವರ್ಷ ೧೯೩೧) ಸಂಚಿಕೆ ೨೬ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ. 142 ವಾತೆಸಿ 2009, ಬೆಂಗಳೂರು, ದಿನಾಂಕ: 27ನೇ ಮೇ 2009 
ದಿನಾ೦ಕ:26.4.2006ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ. 46 ವಾತೆಸಿ 2006ರಲ್ಲಿ ಖಾಯಂ ಪೂರ್ವ 
ಅವಧಿಯ ಮೇಲೆ ನೇಮಕಾತಿ ಮಾಡಲಾದ ಈ ಕೆಳಕಂಡ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರುಗಳು ತಮ್ಮ ಖಾಯಂ 
ಪೂರ್ವ ಸೇವಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಾವಳಿ, 197ರ ನಿಯಮ “()ಪ್ರಕಾರ 
ಅವರುಗಳ ಹೆಸರಿನ ಮುಂದೆ " ಸೂಚಿಸಲಾದ ದಿನಾಂಕದಂದು ತೃಪ್ತಿಕರವಾಗಿ ಪೂರ್ಣಗೊಳಿಸಿರುತ್ತಾರೆಂದು ಸರ್ಕಾರವು ಈ 
ಮೂಲಕ ಘೋಷಿಸಿದೆ. 




































































ಕ್ರಸಂ ಅಧಿಕಾರಿಗಳ ಹೆಸರು ಖಾಯಂಪೂರ್ವ ಅವಧಿ ಪೂರ್ಣಗೊಂಡ ದಿನಾಂಕ 
1 ಶ್ರೀ ವೀರಭದ್ರ ಹಂಚಿನಾಳ 2.5.2008 
2 ಶ್ರೀ ಶಿವಕುಮಾರ ಎಸ್‌. ಇಟಗಿ 30.5.2008 
3 ಶ್ರೀ ವಿರೂಪಾಕ್ಷ ಕೆ.ಸಿ 2.5.2008 
4 ಶ್ರೀ ಕೃಷ್ಣಕುಮಾರ್‌ ಟಿ.ಆರ್‌. 9.5.2008 
5 ಡಾ: ಎಚ್‌.ಆರ್‌. ಶಿವಕುಮಾರ್‌ 3.5.2008 
6 ಶ್ರೀ ಗಂಜಿ ದತ್ತಾತ್ರೇಯ 7.5.2008 
7 ಶ್ರೀ ಪ್ರಕಾಶ್‌ ಡಿ.ಪಿ 7.5.2008 
8 ಶ್ರೀಮತಿ ಯಾಸ್ಮೀನ್‌ ಬೇಗ೦ ಜಿ, ವಾಲಿಕರ್‌ 27.4.2008 
9 ಶ್ರೀಮತಿ ಸುಲಕ್ಷಣ, ಎಸ್‌.ಎನ್‌ 2.5.2008 
10 ಶ್ರೀಮತಿ ಮೀರಾ ರಾಚಪ್ಪ ಆಲೂರ್‌ 8.5.2008 
1] ಶ್ರೀಮತಿ ಯಶೋಧ ಕೆ 27.4.2008 
12 ಶ್ರೀ ಲಿಂಗಣ್ಣ ಗುಂಡಳ್ಳಿ 27.4.2008 
13 ಶ್ರೀ ಎನ್‌. ಎಸ್‌. ನಾಗಸ್ವಾಮಿ 27.4.2008 
14 ಡಾ: ವಿಜಯ ಕುಮಾರ್‌ ಬಿ.ಸಿ 9.5.2008 
15 ಶ್ರೀ ಶಬ್ಬೀರ್‌ ಬಾಷ ಗ೦ಟಿ 27.4.2008 
16 ಶ್ರೀ ಡಿ.ಆರ್‌. ರೇಣುಕಾನಂದ 3.5.2008 








(೩೫೩) 


೩೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ಭಾಗ - ೨ 









































ಕ್ರಸಂ ಅಧಿಕಾರಿಗಳ ಹೆಸರು ಖಾಯಂಪೂರ್ವ ಅವಧಿ ಪೂರ್ಣಗೊಂಡ ದಿನಾಂಕ 
ಶ್ರೀ ಎಸ್‌.ಎಂ. ಶ್ರೀನಿವಾಸ 27.4.2008 
18 ಶ್ರೀಮತಿ ಕೆ.ಎ. ಉಮಾ 7.5.2008 
19 [ಶ್ರೀ ಗೋಪ್ತಾ ನಾಯಕ 3.5.2008 
20 ಶ್ರೀ ಶರತ್‌ ಬಿ. 27.4.2008 
21 ಶ್ರೀಮತಿ ಸೋನಾಲ ಜಿ. ನಾಯಕ್‌ 9.5.2008 
22 ಶ್ರೀಮತಿ ಸೀಮಾ ನಾಯಕ್‌ ಬಿ 2.5.2008 
23 ಶ್ರೀ ಮಂಜುನಾಥ ಕೆ.ಎಂ 27.4.2008 
24 ಶ್ರೀ ಶಂಭು ಭಟ್‌ ಡಿ. 4.5.2008 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 661 ಎಲ್‌.ಎಸ್‌. ವಾಸನ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ವಾ.ತೆ -2& ಸಮನ್ವಯ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 9 ಆಸೇನಿ 2009, ಬೆಂಗಳೂರು, ದಿನಾಂಕ: 25ನೇ ಮೇ 2009 
ಶ್ರೀ ಎಸ್‌.ಕೆ. ಲಕ್ಷ್ಮಣ್‌, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ರಿಜಿಸ್ಟಾರ್‌ (ಮೌಲ್ಯಮಾಪನ), ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು, ಇವರಿಗೆ ದಿನಾಂಕ:25.5.2009ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕ.ನಾ.ಸೇ 
ನಿಯಮಾವಳಿಯ ನಿಯಮ 285(1)(ಎ) ರಡಿ ಸ್ವಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 663 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 133 ಸಅಸೇ 2009, ಬೆಂಗಳೂರು, ದಿನಾಂಕ: 20ನೇ ಮೇ 2009 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ಈ 
ಹುದ್ದೆಯನ್ನು ದಿನಾಂಕ:31.1.2009ರಿಂದ ಜಾರಿಗೆ ಬರುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶೀ, ಪ್ರವಾಸೋದ್ಯಮ ಇಲಾಖೆ 
ಎಂದು ಮು ಪದನಾಮೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 665 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 148 ಸಅಸೇ 2009, ಬೆಂಗಳೂರು, ದಿನಾಂಕ: 26ನೇ ಮೇ 2009 
ಅಧಿಸೂಚನೆ ಸಂಖ್ಯೆ ಸಿಆಸುಇ 148 ಸಅಸೇ 2009, ದಿನಾಂಕ:25.4.2009ರಲ್ಲಿ ಶ್ರೀ ಸುರೇಶ್‌ ಬಿ. ಕೃಷ್ಣಪ್ಪನವರ್‌, 
ಅಧೀನ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರದ ಸಚಿವಾಲಯ ಅವರನ್ನು ಸಿ.ಆ.ಸು.ಇ. (ರಾಜ್ಯ ಶಿಷ್ಠಾಚಾರ _ಚೆ೦ಗಳೂರು 
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ) ಈ ಹುದ್ದೆಯಿಂದ ವರ್ಗಾಯಿಸಿರುವುದನ್ನು ರದ್ದುಪಡಿಸಿ ಮುಂದಿನ ಆದೇಶದವರೆಗೆ 
ಅವರನ್ನು ಸದರಿ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 666 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ೩೫೫ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 67 ಆಸೇವ 2008, ಬೆ೦ಗಳೂರು, ದಿನಾಂಕ: 29ನೇ ಮೇ 2009 

ಕೆ.ಎ.ಎಸ್‌ ಹಿರಿಯ ಶ್ರೇಣಿ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ಸಂಖ್ಯೆ:ಸಿಆಸುಇ 6 ಎಸ್‌ಕೆಜಿ 96 ದಿನಾಂಕ:23.3.96 
ರಲ್ಲಿ ಪ್ರಕಟಿಸಲಾಗಿದೆ. ಈ ಪಟ್ಟಿಯ ಪ್ರಕಾರ ಶ್ರೀ. ಎಂ.ಇ. ಶಿವಲಿಂಗಮೂರ್ತಿ, ಕೆ.ಎ.ಎಸ್‌. ಹಿರಿಯ ಶ್ರೇಣಿ ಅಧಿಕಾರಿ, ಇವರ 
ಜೇಷ್ಠತಾ ಕ್ರಮ ಸಂಖ್ಯೆ :265 ಆಗಿದ್ದು ಇವರಿಗೆ ದಿನಾ೦ಕ:23.4.96 ರಂದು ಆಯ್ಕೆ ಶ್ರೇಣಿ ಅಧಿಕಾರಿ, ಇವರ ಜೇಷ್ಠತಾ ಕ್ರಮ 
ಸಂಖ್ಯೆ:265 ಆಗಿದ್ದು ಇವರಿಗೆ ದಿನಾಂಕ:23.4.96 ರಂದು ಆಯ್ಕೆ ಶ್ರೇಣಿ ವೃಂದಕ್ಕೆ ಬಡ್ತಿ ನೀಡಲಾಗಿದೆ. ಇದೇ ತಾತ್ಕಾಲಿಕ 
ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 322 ರಲ್ಲಿದ್ದ ಶ್ರೀ ವಿ.ಬಿ. ಹಿರೇಗೌಡರ್‌, ಇವರಿಗೆ ಬಡ್ತಿಯ ಪರಿಗಣನಾ ವಲಯದಲ್ಲಿ 
ಇರಲಿಲ್ಲವಾದ್ದರಿಂದ ಆಯ್ಕೆ ಶ್ರೇಣಿ ವೃಂದಕ್ಕೆ ಬಡಿಗೆ ಪರಿಗಣಿಸಿರಲಿಲ್ಲ, ನಂತರ ಹಿರಿಯ ಶ್ರೇಣಿ ವೃಂದದ ಪರಿಷ್ಕೃತ ಜೇಷ್ಠತಾ 
ಪಟ್ಟಯನ್ನು ಸಂಖ್ಯೆಸಿಆಸುಇ 2 ಎಸ್‌ಕೆಜಿ 2000 ದಿನಾಂಕ:19.5.2000 ರಲ್ಲಿ ಹಾಗೂ ಅಧಿಸೂಚನೆ ಸಂಖ್ಯೆಸಿಆಸುಇ 2 
ಎಸ್‌ಕೆಜಿ 2000 ದಿನಾಂಕ:9.11.04ರಲ್ಲಿ ಅಂತಿಮಗೊಳಿಸಿದ್ದು, ಅದರಲ್ಲಿ ಶ್ರೀ ವಿ.ಬಿ. ಹಿರೇಗೌಡರ್‌ ಇವರ ಜೇಷ್ಠತಾ 
ಕ್ರಮ ಸಂಖ್ಯೆ :319 ಆಗಿದ್ದು, ಶ್ರೀ ಎಂ.ಇ. ಶಿವಲಿ೦ಗಮೂರ್ತಿ ಇವರ ಜೇಷ್ಟತಾ ಕ್ರಮ ಸಂಖ್ಯೆ 323 ಆಗಿದೆ. 

ಈ ಹಿನ್ನಲೆಯಲ್ಲಿ ಶ್ರೀ ವಿ.ಬಿ. ಹಿರೇಗೌಡರ್‌ ಇವರಿಗೆ ದಿನಾಂಕ:27.12.2001 ರಂದು ಕೆ.ಎ.ಎಸ್‌. ಆಯ್ಕೆ ಶ್ರೇಣಿ 
ವೃಂದಕ್ಕೆ ಬಡ್ತಿ ನೀಡಲಾಗಿದೆ. ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ (ಮುಂಬಡ್ತಿ ವೇತನ ಮತ್ತು ಪಿ೦ಚಣಿ ಕ್ರಮಬದ್ಧತೆ) 
ಅಧಿನಿಯಮ 1973ರ ಸೆಕ್ಷನ್‌ 4 ರನ್ವಯ ಜೇಷ್ಠತಾ ಪಟ್ಟಿ ಅಂತಿಮಗೊಂಡ ನಂತರ ಬಡ್ತಿಯನ್ನು ಪುನರಾವಲೋಕನ 
ಮಾಡಲಾಗಿದ್ದು, ಶ್ರಿ ವಿ.ಬಿ. ಹಿರೇಗೌಡರ್‌ ಇವರ ಜೇಷ್ಠತಾ ಕ್ರಮ ಸಂಖ್ಯೆ319 ಆಗಿದ್ದು, ಇವರಿಗಿಂತ ಜೇಷ್ಠತೆಯಲ್ಲಿ 
ಕಿರಿಯರಾದ ಶ್ರೀ ಎಂ.ಇ. ಶಿವಲಿಂಗಮೂರ್ತಿ, ಜೇಷ್ಠತಾ ಕ್ರಮ ಸಂಖ್ಯೆ323 ಇವರಿಗೆ ಕೆ.ಎ.ಎಸ್‌. ಆಯ್ಕೆ ಶ್ರೇಣಿ ವೃಂದಕ್ಕೆ ಬಡ್ತಿ 
ನೀಡಿದ ದಿನಾಂಕ:23.4.96 ರಿಂದಲೇ ಅನ್ವಯವಾಗುವಂತೆ ಕೆ.ಎ.ಎಸ್‌ ಆಯ್ಕೆ ಶ್ರೇಣಿ ವೃಂದದಲ್ಲಿ ಅರ್ಹತಾ ದಿನಾಂಕವನ್ನು 
ನಿಗಧಿಪಡಿಸಲಾಗಿದೆ. ಅದರಂತೆ ಇವರ ಅರ್ಹತಾ ದಿನಾಂಕದಿಂದಲೇ ಇವರ ವೇತನವನ್ನು ಕಾಲ್ಲನಿಕವಾಗಿ ನಿಗಧಿಪಡಿಸಲು 
ಆದೇಶಿಸಲಾಗಿದೆ. ಮೇಲ್ಕಂಡ ಅಧಿನಿಯಮ ಸೆಕ್ಷನ್‌ 4ರ ಪ್ರಕಾರ ಅರ್ಹತಾ ದಿನಾಂಕದ ಆಧಾರದ ಮೇಲೆ ವೇತನವನ್ನು 
ಕಾಲ್ಪನಿಕವಾಗಿ ನಿಗಧಿಪಡಿಸುವುದರಿಂದ ಅಧಿಕಾರಿಯು ವೇತನ ಬಾಕಿಗೆ ಅರ್ಹರಾಗುವುದಿಲ್ಲ. 

ಶ್ರೀ ವಿ.ಬಿ. ಹಿರೇಗೌಡರ್‌, ಇವರು ಈಗಾಗಲೇ ಸೆಪ್ಟೆಂಬರ್‌ 2002 ರಲ್ಲಿ ಸೇವೆಯಿಂದ ನಿವೃತ್ತರಾಗಿರುವುದರಿಂದ 
ಇವರ ಪಿಂಚಣಿ ಹಾಗೂ ಇತರ ಸೌಲಭ್ಯಗಳನ್ನು ಕರ್ನಾಟಕ ನಾಗರೀಕ ಸೇವಾ (ಮುಂಬಡ್ತಿ ವೇತನ ಮತ್ತು ಪಿಂಚಣಿ 
ಕ್ರಮಬದ್ಧತೆ) ಅಧಿನಿಯಮ 1973ರ ಸೆಕ್ಷನ್‌ 6 ರ ಪಕಾರ ನಿಗಧಿಪಡಿಸಲು ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 667 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 1 SKG 2009, Bangalore, dated: 27" May, 2009 

The final gradation list of K.A.S. Group-A (Senior Scale) cadre for the period from 1.11.1956 to 
31.12.2003 and as on 1.1.2004 was published vide Notification No. DPAR 2 SKG 2000 dt:4" march 2006. 
The promotion made to the cadre of KAS Group-A(Sr. Scale) from 1.11.56 to 31.12.2003 have been 
reviewed in accordance with the provision of the KCS (RPPP) Act 1973 and the dates of eligibility of the 
officers for promotion to the cadre of KAS Group-A(Sr .Scale) have been fixed as indicated in column 5 of 
the gradation list published in Notification No. DPAR 2 SKG 2000 dated:4.3.2006. 

The Accountant Geenral (A & E) Karnataka, Bangalore shall revise the pay and allowances of the 
officers who are still in Government Service as per the provisions of sub-sections (3) to (6) of section 4 of 
the KCS (RPPP) Act 1973. 


೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ಭಾಗ - ೨ 





The Accountant General (A & E), Karnataka, Bangalore shall also revise the pensions and 0೦೧೦ 
of the Officers who have already retired from Government Service as per the provisions of Sections 6 and 
7 of the KCS (RPPP) Act 1973. 

By order and in the name of the Governor of Karnataka 
H.R. NAGENDRA 
P.R. 668 Under Secretary to Government 
Department of Personnel and Administrative Reforms (Services-2) 
NOTIFICATION 
No: DPAR 24 SIS 2009, Bangalore, dated: 30% May, 2009 

The Registrar of Co-operative Socieities, Bangalore is placed in additional charge of the post of 
Commissioner Cane Development & Director of Sugar, Bangalore from 1.6.2009 to 24.7.2009 i.e., during 
the training period of Sri A.K. Monnappa, IAS who will proceed for Phase-IV Mid-Career training at 
LBSNAA, Mussoorie. 

The Director, Karnataka Slum Clearance Board, Bangalore is placed in additional charge of the 
post of Managing Director, Rajiv Gandhi Rural Housing Corporation Ltd., Bangalore from 1.6.2009 to 
24.7.2009 i.e., during the training period of Dr. H.V. Parshwanath, IAS who will proceed for Phase-IV 
Mid-Career training at LBSNAA, Mussoorie. 

The Commissioner for Industrial Development & Director for Industrial Development & Director of 
Industries & Commerece, Bangalore is placed in additional charge of the post of Executive Member & 
Chief Executive Officer, Karnataka Industrial Area Development Board, Bangalore from 1.6.2009 to 
24.7.2009 i.e., during the training period of Sri T. Sham Bhatt, IAS who will proceed for Phase-IV Mid- 
Career training at LBSNAA, Mussoorie. 

By order and in the name of the Governor of Karnataka 
K.G. ANANTHA 
P.R. 669 Under Secretary to Government 
Department of Personnel and Administrative Reforms (Services-l) 
CORRIGENDUM 
No: DPAR 143 SFP 2008, Bangalore, dated: 27" May, 2009 
In Notification No.DPAR 143 SFP 2008, dated:23.5.2009 relating to posting of 
Sri M.V. Krishnegowda, IFS, to Karnataka Remote Sensing Application Centre, for the words "in the 
existing vacancy" appearing in the 5" line of para 1, the words "by upgrading the existing vcacant post of 
Deputy Conservator of Forest" shall and shall always deemed to have been substituted. 
By order and in the name of the Governor of Karnataka 
ASHOK P. ATRE 
P.R. 670 Under Secretary to Government 
Department of Personnel and Administrative Reforms (Services-IV) 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಐಟಿಡಿ 28 ಡಿಐಎಸ್‌ 2009, ಬೆ೦ಗಳೂರು, ದಿನಾಂಕ: 2ನೇ ಜೂನ್‌ 2009 

ಸರ್ಕಾರಿ ಅಧಿಸೂಚನೆ ಸಂಖ್ಯೆಸಿಆಸುಇ 143 ಎಸ್‌ಎಫ್‌ಪ 2008, ದಿನಾ೦ಕ:23.5.2009ರನ್ವಯ 
ಶ್ರೀ ಎಂ.ವಿ. ಕೃಷ್ಣೇಗೌಡ, ಐಎಫ್‌ಎಸ್‌ [ೆಎನ್‌-85] ಅರಣ್ಯ ಸಂರಕ್ಷಣಾಧಿಕಾರಿ, ಹಾಸನ ಸರ್ಕಲ್‌, ಹಾಸನ ಇವರನ್ನು 
ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ , ಬೆಂಗಳೂರು ಇಲ್ಲಿ ಖಾಲಿ ಇರುವ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ೩೫೭ 
ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆಯ ವಶಕ್ಕೆ ನೀಡಿರುವುದನ್ನು ಅನುಸರಿಸಿ, ಸದರಿಯವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ, ಬೆಂಗಳೂರು ಇಲ್ಲಿ ಶ್ರೀಮತಿ ಪ್ರಾಚಿ ಗಂಗವಾರ್‌, 
ಐ.ಎಫ್‌.ಎಸ್‌. [ೆಎನ್‌-2008] ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇವರಿಂದ ತೆರವಾದ ಖಾಲಿ ಹುದ್ದೆಯಲ್ಲಿ 
ಮರುನಿಯುಕ್ತಿಗೊಳಿಸಿ ಆದೇಶಿಸಿದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 67 ಎಂ.ವಿ. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 22 ಸಶಾಸ 2009, ಬೆಂಗಳೂರು, ದಿನಾಂಕ: 30ನೇ ಮೇ 2009 
ಶ್ರೀ ಎಲ್‌. ಷಣ್ಮುಖ, ಸರ್ಕಾರದ ಉಪ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ), 
ಇವರಿಗೆ ದಿನಾಂಕ:9.3.2009 ರಿಂದ 18.4.2009ರವರೆಗೆ ಮತ್ತು 22.4.2009 ರಿಂದ 8.5.2005 ರವರೆಗೆ ಒಟ್ಟು 58 ದಿನಗಳ 
ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 112 ರನ್ವಯ ಮಂಜೂರು ಮಾಡಲಾಗಿದೆ. 
ಈ ಅಧಿಕಾರಿಗೆ ಮುಂದುವರಿಸಿ, ದಿನಾಂಕ:14.5.2009 ರಿಂದ 12.6.2009ರವರೆಗೆ ಒಟ್ಟು 30 ದಿನಗಳು ಪರಿವರ್ತಿತ 
ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 672 ಟಿ. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಸಮನ್ವಯ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 03 ಎಲ್‌ಎಜಿ 2009, ಬೆ೦ಗಳೂರು, ದಿನಾಂಕ: 30ನೇ ಮೇ 2009 
ಅಡ್ವೋಕೇಟ್‌ ಜನರಲ್‌ ಘಟಕ ಕಛೇರಿ, ಧಾರವಾಡ, ಇಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಎನ್‌. ದಿನೇಶ್‌ ರಾವ್‌, 
ಸರ್ಕಾರಿ ವಕೀಲರು ಹಾಗೂ ಶ್ರೀ ಸಿ.ಎಸ್‌. ಪಾಟೀಲ್‌, ಅಪರ ಸರ್ಕಾರಿ ವಕೀಲರು, ಇವರುಗಳು ತಮ್ಮ ಹುದ್ದೆಗೆ ಸಲ್ಲಿಸಿರುವ 
ರಾಜೀನಾಮೆಯನ್ನು ದಿನಾಂಕ:12.3.2009 ರಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 673 ಸಿ.ಎಂ. ಹೂಗಾರ್‌ 
ಸರ್ಕಾರದ ಉಪ ಕಾರ್ಯದರ್ಶಿ (ಆಡಳಿತ), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ಲಾ 79 ಎಲ್‌ಸಿಇ 2009, ಬೆಂಗಳೂರು, ದಿನಾಂಕ: 2ನೇ ಜೂನ್‌ 2009 
ಕರ್ನಾಟಕ ಕಾನೂನು ಅಧಿಕಾರಿಗಳ ಸೇವೆಗಳ (ನೇಮಕಾತಿ ಮತ್ತು ಸೇವಾ ಷರತ್ತು ನಿಯಮಗಳು 1977ರ 26(3)ರ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ವಿ.ಎಂ. ಬಣಕಾರ, ವಿಶೇಷ ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತಗತಿ 
ನ್ಯಾಯಾಲಯ ಧಾರವಾಡ ಇವರನ್ನು ದಿನಾಂಕ:8.5.2009 ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 674 ಹೆಚ್‌.ಆರ್‌. ಶಕುಂತಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ (ಆಡಳಿತ-1) 


೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ಭಾಗ - ೨ 





ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 42 ಸ್ವೀಮರ 2009, ಬೆಂಗಳೂರು, ದಿನಾಂಕ: 30ನೇ ಮೇ 2009 
ಶ್ರೀ ಎಲ್‌. ಬೈರಪ್ಪ, ಶಾಖಾಧಿಕಾರಿ, ಆಂತರಿಕ ಆರ್ಥಿಕ ಸಲಹೆಗಾರರ ಶಾಖೆ, ಸಮಾಜ ಕಲ್ಯಾಣ ಇಲಾಖೆ, 
ಬೆಂಗಳೂರು ಇವರಿಗೆ ದಿನಾಂಕ:15.4.2009 ರಿಂದ 18.4.2009ರವರೆಗೆ (ಉ.ದಿ.ಸೇ) 04 ದಿನಗಳ ಗಳಿಕೆ ರಜೆಯನ್ನು 
ಮಂಜೂರು ಮಾಡಲಾಗಿದೆ. 
ಶ್ರೀ ಎಲ್‌. ಬೈರಪ್ಪ ಶಾಖಾಧಿಕಾರಿ, ಆಂತರಿಕ ಆರ್ಥಿಕ ಸಲಹೆಗಾರರ ಶಾಖೆ, ಸಮಾಜ ಕಲ್ಯಾಣ ಇಲಾಖೆ ಇವರು 
ರಜೆಯ ಮೇಲೆ ಹೋಗಿರದಿದ್ದರೆ ಶಾಖಾಧಿಕಾರಿ ಆಂತರಿಕ ಆರ್ಥಿಕ ಸಲಹೆಗಾರರ ಶಾಖೆ, ಸಮಾಜ ಕಲ್ಯಾಣ ಇಲಾಖೆ 
ಹುದ್ದೆಯಲ್ಲಿ ಮುಂದುವರಿಯುತ್ತಿದ್ದರೆಂದು ದೃಢೀಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 675 ಎಂ.ಎಂ. ಬಾಟೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಸಮಾಜ ಕಲಾಣ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 9 SAS 2009, Bangalore, dated: 30% May, 2009 
The services of Sri Nilaya Mitash, IAS (KN 91), Project Director, Karnataka Health Systems 
Development & Reforms project Bangalore are placed at the disposal of Government of India for 
appointment as Director, Department of Economic Affairs, New Delhi on Central deputation basis for a 
period of five years from the date of taking over charge of the post or until further orders, whichever event 
takes place earlier, as indicated in Government of India Communication dated 15.5.2009. 
Sri Nilaya Mitash, IAS is relieved of the present post under the Government of Karnataka w.e.f. 
30-5-2009 (afternoon with the instruction to take up the Central Deputation assignment at the Centre . 
This issues in pursuance of the communication No. 18/2/2009-EO(MMI), dated:15.5.2009 from 
the Department of Personnel & Training Government of India. 
By order and in the name of the President of India 
K.G. ANANTHA 
P.R. 676 Under Secretary to Government 
Department of Personnel and Administrative Reforms (Services-1) 
HIGH COURT OF KARNATAKA 
NOTIFICATION 
No: GOB(l) 28/2001, Bangalore, dated: 15" May, 2009 
Sri Kambale Sadashiv Pundalik, Civil Judge (Sr. Dn)., OOD, V Addl. Solicitor and Ex-Officio 
Deputy Secretary to Government, Department of Law Justice and Human Rights, Bangalore is permitted 
to retire from Judicial Service on the afternoon of 31.5.2009, on attaining the age of superannuation, i.e., 
60 yaers. 
By order of the High Court, 
R.B. BUDIHAL 
P.R. 677 Registrar General 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ೩೫೯ 





HIGH COURT OF KARNATAKA 
NOTIFICATION 
No: GOB(l) 349/2004, Bangalore, dated:8" May, 2009 
In exercise of powers conferred under Section 12(2) of the Code of Criminal Procedure 1973, the 
Addl. Civil Judge (Jr. Dn) and JMFC., Hospet, is hereby appointed as the Additional Chief Judicial 
Magistrate for Bellary District on 4.5.2009 till the commencement of office hours on 5.5.2009. 
By order of the High Court, 
NARENDRAKUMAR GUNAKI 
P.R. 678 Registrar (Judicial) 
HIGH COURT OF KARNATAKA 
CORRIGENDUM 
No: GOBI(l) 4/2009, Bangalore, dated: 22" May, 2009 
The words appear at Col. No. 4 of the Notification No. GOB (1) 4(3)/2009 dated 25.4.2009 against 
Sl.No. 11,13 and 37 shall be read as "Metropolitan magistrate Traffic Court". instead of “metropolitan 
magistrate mobile traffic Court”. 
By order of the High Court, 
R.B. BUDIHAL 
P.R. 679 Registrar General 
HIGH COURT OF KARNATAKA 
NOTIFICATION 
GOB Il. 130/2009, Bangalore, dated: 8 May, 2009 
In exercise of the powers conferred by sub-section (2) of Section 13 of the Code of Criminal 
procedure, 1973 (Central Act 2 of 1974), the High Court of karnataka hereby continues the appointment 
of Sri Narayana Tarasa Bevinakatti as Special Judicial Magistrate (Railways), Hubli, made in the High 
Court Notification No. GOB || 134/1997 dated 22.4.2008 for a further period of one year from 7.5.2009 or 
until further orders whichever is earlier. 
By order of the High Court, 
R.B. BUDIHAL 
P.R. 680 Registrar General 
HIGH COURT OF KARNATAKA 
NOTIFICATION 
No: GOB(l) 4/2009, Bangalore, dated: 25" May, 2009 
Sri T.G. Shivashankare Gowda, X Addl .Chief metropolitan Magistrate, Bangalore City, is 
appointed as Member Secretary High Court Legal Services Committee, Bangalore (vacant post) in the 
interest of public service, with immediate effect. 
By order of the High Court, 
R.B. BUDIHAL 
P.R. 681 Registrar General 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 29 ಆಸೇನಿ 2009, ಬೆಂಗಳೂರು, ದಿನಾಂಕ: 26ನೇ ಮೇ 2009 
ಈ ಕೆಳಕಂಡ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 


ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಿದೆ. 








೩೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ಭಾಗ - ೨ 
ಕ್ರಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾವಣೆ /ನೇಮಕಾತಿ ಮಾಡಲಾದ ಹುದ್ದೆ 
ಶ್ರೀ/ಶ್ರೀಮತಿ 
1 ಕೆ.ಸಿ ಶಿವಶಂಕರ್‌, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌ 
ಆಯ್ಕೆ ಶ್ರೇಣಿ, ಬೆ೦ಗಳೂರು ನಗರ ಜಿಲ್ಲೆ ಬೆ೦ಗಳೂರು-ಶ್ರೀ 
ನೇಮಕಾತಿ ನಿರೀಕಣೆಯಲಿ ಸೂರ್ಯನಾರಾಯಣ ರಾವ್‌ ಕೆ.ಎಸ್‌. ಇವರ ಸ್ಥಾನದಲ್ಲಿ 
[0 ೧೧೨ 
2 ಶ್ರೀ ಎನ್‌. ಜಯರಾಮ್‌ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಬೆಂಗಳೂರು - 
ಆಯ್ಕೆ ಶ್ರೇಣಿ ಡಾ:ಜಿ.ಕೆ. ವಸಂತಕುಮಾರ್‌ ಇವರ ಸ್ಥಾನದಲ್ಲಿ 
ನಿರ್ದೇಶಕರು, ಸಹಕಾರ ಸಂಘಗಳ  ಲೆಕ್ತ 


5 
ಪರಿಶೋಧನಾ ಇಲಾಖೆ, ಬೆ೦ಗಳೂರು 





3 ಶ್ರೀ ಎಸ್‌. ಪಾಲಯ್ಯ 
ಹಿರಿಯ ಶ್ರೇಣಿ ಜಂಟಿ ನಿರ್ದೇಶಕರು (ಆಡಳಿತ), 
ತೋಟಗಾರಿಕೆ ಇಲಾಖೆ ಬೆ೦ಗಳೂರು 


ಮುಖ್ಯ ಆಡಳಿತಾಧಿಕಾರಿಗಳು, ಕಾವೇರಿ ನೀರಾವರಿ ನಿಗಮ 


ಮೈಸೂರು-ಶ್ರೀ ಹೆಚ್‌.ಟಿ. ಚಂದ್ರಶೇಖರ್‌ ಇವರ ಸ್ಥಾನದಲ್ಲಿ 





4 ಶ್ರೀ ಪಿ. 
ಹಿರಿಯ ಶ್ರೇಣಿ 

ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು ಗದಗ ಜಿಲ್ಲೆ, ಗದಗ 


ಇ. 
ಸುಬ್ರಹ್ಮಣ್ಯಂ, 


ಮುಖ್ಯ ಆಡಳಿತಾಧಿಕಾರಿಗಳು, ಸಂಜಯ್‌ ಗಾಂಧಿ ಅಪಘಾತ 
ಮತ್ತು ಪುನರ್ವಸತಿ ಆಸ್ಪತ್ರೆ ಬೆಂಗಳೂರು-ಖಾಲಿ ಹುದ್ದೆಗೆ 





5 ಶ್ರೀ ಸಿ.ಎಂ. ನೂರಮನ್ನೂರ, 

ಹಿರಿಯ ಶ್ರೇಣಿ 

ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು ಹಾವೇರಿ ಜಿಲ್ಲೆ, ಹಾವೇರಿ 











ಯೋಜನಾಧಿಕಾರಿ, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ, 
ಧಾರವಾಡ-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಶಕ್ಕೆ ನೀಡಿದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 682 


ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 12 ಆಸೇನಿ 2009, ಬೆಂಗಳೂರು, ದಿನಾಂಕ: 26ನೇ ಮೇ 2009 
ಅಧಿಸೂಚನೆ ಸಂಖ್ಯೆ :ಸಿಆಸುಇ 20 ಆಸೇನಿ 2005 ದಿ:17.9.05 ರನ್ವಯ ದಿ:31.12.06 ರಂದು 58 ವರ್ಷಗಳ 


ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿರುವ ಶ್ರೀ ಬಿ.ಎಫ್‌. 


ತಳವಾರ್‌ ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಅಧಿಕಾರಿ ಇವರಿಗೆ 


ಸುತ್ತೋಲೆ ಸಂಖ್ಯೆ:ಆಇ 15 ಎಸ್‌ಆರ್‌ಎಸ್‌ 97 ದಿ:20.9.97 ರನ್ವಯ ನಿವೃತ್ತಿ ದಿನಾಂಕದಂದು ಅವರ ಹಕ್ಕಿನಲ್ಲಿರುವ 240 
ದಿನಗಳ (ಇನ್ನೂರು ನಲವತ್ತು ದಿನಗಳು ಮಾತ್ರ) ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 118ಎ(1) 
ಹಾಗೂ ಉಪ ನಿಯಮ (ಎ)(4) ರನ್ವಯ ನಗಧಿಕರಣಗೊಳಿಸಲು ಮಂಜೂರು ನೀಡಿದೆ. 

ಶ್ರೀ ಬಿ.ಎಫ್‌. ತಳವಾರ್‌ ನಿವೃತ್ತ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಇವರ ವಿರುದ್ಧ ಇದ್ದ ಎರಡು ಇಲಾಖಾ 
ವಿಚಾರಣೆಗಳಲ್ಲಿ ಆರೋಪ ಮುಕ್ತರಾಗಿದ್ದು, ಈಗ ಅವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ, ಕ್ರಿಮಿನಲ್‌ ಮೊಕದ್ದಮೆ 


ಬಾಕಿ ಇರುವುದಿಲ್ಲವೆಂದು ದೃಢೀಕರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 683 


ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ೩೬೧ 





HIGH COURT OF KARNATAKA 
NOTIFICATION 
No: HCE 191/2009, Bangalore, dated: 28% May, 2009 
Smt ೧. Vijayalakshmi, Assistant Registrar of this Office is permitted to retire from service 
voluntarily w.e.f. the afternoon of 31.5.2009 under Rule 285(1)(a) of KCSRs. 
By order of Hon'ble the Chief Justice , 
R.B. BUDIHAL 


P.R. 684 Registrar General 


HIGH COURT OF KARNATAKA 
NOTIFICATION 
No: HCE 224/2009, Bangalore, dated: 30 May, 2009 
Sri B.S. Nanjundaiah, Section Officer of this Office is permitted to retire from service voluntarily 
w.e.f. the afternoon of 31.5.2009 under Rule 285(1)(a) of KCSRs. 
By order of Hon'ble the Chief Justice , 
R.B. BUDIHAL 


P.R. 685 Registrar General 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008(0-30) ಬೆಂಗಳೂರು, ದಿನಾಂಕ: 30ನೇ ಮೇ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1b)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅರಕಲಗೂಡು ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀಮತಿ ಶೋಭಾ ಕೋಂ ಶಿವಮೂರ್ತಿ, ಅರಕಲಗೂಡು 
2. ಶ್ರೀ. ಶ್ರೀನಿವಾಸ ಬಿನ್‌ ಜಗನ್ನಾಥ್‌, ಅರಕಲಗೂಡು 
3. ಶ್ರೀ ಮಹೇಶ್‌ ಬೂಪತಿ ಬಿನ್‌ ಲೇ: ದೇವಯ್ಯ, ಜೈಭೀಮನಗರ, ಅರಕಲಗೂಡು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 686 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008(A-28) ಬೆಂಗಳೂರು, ದಿನಾಂಕ: 28ನೇ ಮೇ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)(0)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 


ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೊಪ್ಪಳ ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


1. ಶ್ರೀ ಶಿವಕುಮಾರ್‌ ಕೋಣಂಗಿ, ಸಿಂಪಿಲಿಂಗಣ್ಣ ರಸ್ತೆ, ಕೊಪ್ಪಳ 
- ಶ್ರೀ. ರಮೇಶ್‌ ಬಿನ್‌ ಜಾಗಿರದಾರ, ಕೋಟೆ, ಕೊಪ್ಪಳ 
. ಶ್ರೀಮತಿ ಹಂಪಮ್ಮ ಮೈನಳ್ಳಿ, ಆಜಾದ್‌ ವೃತ್ತ, ಕೊಪ್ಪಳ 
. ಶ್ರೀ. ದ್ಯಾಮಣ್ಣ ಮುಧೋಳ, ಕೋಟೆ ಕೊಪ್ಪಳ 
. ಶ್ರೀ ಹೇಮಂತ ತುಪ್ಪದ, ದಿವಟರ ಕಾಲೋನಿ ಕೊಪ್ಪಳ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 687 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 


Nn & ಓಟು NW 


೩೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ಭಾಗ - ೨ 





OFFICE OF THE CITY CIVIL COURT, BANGALORE 
NOTIFICATION 
No: ADM-I(E) /627/2009, Bangalore, dated: 28" May, 2009 
Sri K.S. Jere, Asst Registrar, of City Civil Court, Bangalore is granted 7 days earned leave from 
4.5.2009 to 10.5.2009 (bdi), on personal ground. 
Sri R. Gurumurthy, Asst, Registrar, is placed in additional charge of Sri K.S. Jere, Asst, Registrar, 
City Civil Court, Bangalore, during the above leave period. 
Sri K.S. Jere, Asst. Registrar, City Civil Court, Bangalore would have continued in the same post, 
but for proceedings on leave. 
By order of the Prl. City Civil & Sessions Judge, Bangalore 
REGISTRAR, 
P.R. 688 City Civil Court, Bangalore 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 10 ಐಡಿಎಂ 2008, ಬೆಂಗಳೂರು, ದಿನಾಂಕ: 26ನೇ ಮೇ 2009 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು-3) ಇವರ ಅಧಿಸೂಚನೆ ಸಂಖ್ಯೆಸಿಆಸುಇ 22 
ಸೇಉನ್ಯಾ 2009, ದಿನಾಂಕ:5.5.2009ರಲ್ಲಿ ಈ ಕೆಳಕಂಡ ಜಿಲ್ಲಾ ನ್ಯಾಯಾಧೀಶರನ್ನು ವರ್ಗಾಯಿಸಿ ಅವರ ಸೇವೆಯನ್ನು 
ಕಾರ್ಮಿಕ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ ಈ ಕೆಳಕಂಡಂತೆ ಮರು ನೇಮಕಾತಿ ಮಾಡಿ ಆದೇಶಿಸಿದೆ. 





ಕ್ರಸಂ ಹೆಸರು /ಪದನಾಮ ನೇಮಿಸಿದ ಸ್ಥಳ 





1 ||ಶ್ರೀ ಪಾಂಡುರಂಗ ವಿ. ಸಿಂಗ್ರಿ, ಪ್ರಿಸೈಡಿಂಗ್‌ ಆಫೀಸರ್‌, ಕಾರ್ಮಿಕ ನ್ಯಾಯಾಲಯ, 
॥ ಅಡಿಷನಲ್‌ ಡಿಸ್ಟಿಕ್ಟ್‌ ಅಂಡ್‌ ಸೆಷನ್ಸ್‌ ಜಡ್ಜ್‌, ಬೆಳಗಾವಿ | ಚಿಕ್ಕಮಗಳೂರು (ಶ್ರೀ ಕೆ. ನಟರಾಜನ್‌ರವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ.ಆರ್‌. 689 ಗೋವಿಂದಸ್ವಾಮಿ 

ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ (ಕಾರಾವಿ ಯೋ (ವೈ) ಸೇವೆಗಳು) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಆಇ 144 ವಾತೆಸಿ 2009, ಬೆ೦ಗಳೂರು, ದಿನಾಂಕ: 28ನೇ ಮೇ 2009 
ದಿನಾ೦ಕ:17.2.2006ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಆಇ 393 ವಾತೆಸಿ 2005ರಲ್ಲಿ ಖಾಯಂ ಪೂರ್ವ 
ಅವಧಿಯ ಮೇಲೆ ನೇಮಕಾತಿ ಮಾಡಲಾದ ಈ ಕೆಳಕಂಡ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ತಮ್ಮ ಖಾಯಂ ಪೂರ್ವ ಸೇವಾ 
ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಾವಳಿ, 1977 ರ ನಿಯಮ 5(1)ಪ್ರಕಾರ ಅವರುಗಳ 
ಹೆಸರಿನ ಮುಂದೆ ಸೂಚಿಸಲಾದ ದಿನಾಂಕದಂದು ತೃಪ್ತಿಕರವಾಗಿ ಪೂರ್ಣಗೊಳಿಸಿರುತ್ತಾರೆಂದು ಸರ್ಕಾರವು ಈ ಮೂಲಕ 























ಘೋಷಿಸಿದೆ 
ಕ್ರಸಂ ಅಧಿಕಾರಿಗಳ ಹೆಸರು ಖಾಯಂ ಪೂರ್ವ ಅವಧಿ ಪೂರ್ಣಗೊಂಡ ದಿನಾಂಕ 
1 ಶ್ರೀ ರಂಗನಾಥ ಟಿ. 23.2.2008 
2 |ಶ್ರೀ ವೆಂಕಟೇಶ ಮೂರ್ತಿ ಟಿ.ಎಸ್‌. 21.2.2008 
3 ಶ್ರಿ ಫಣಿರಾಜ್‌ ಡಿ.ಎ. 21.2.2008 
4 |ಶ್ರೀ ಭರತ್‌ ಕುಮಾರ್‌ ಹೆಗಡೆ 11.5.2008 
5 ಶ್ರೀಮತಿ ಶಾರದ ಎಸ್‌.ಜೆ. 21.3.2008 
6 | ಶ್ರೀ ಶ್ರೀನಿವಾಸು ಆರ್‌.ಬಿ. 22.2.2008 

















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ೩೬೩ 




















7 |ಶ್ರೀ ಚಂದ್ರಕಾಂತ ಎಂ. ಲೋಕರೆ 28.2.2008 
8 ಶ್ರೀಮತಿ ರೇಷ್ಮ ಬಿ. 21.2.2008 
9 | ಶೀಮತಿ ಪಾಟೀಲ ಶಿವಲಿಂಗಮ್ಮ 21.2.2008 
10 |ಶ್ರೀ ಸದಾಶಿವರಾಜಶೇಖರ ಪಾಟೀಲ 21.2.2008 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 690 ಎಲ್‌.ಎಸ್‌. ವಾಸನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ವಾ.ತೆ-2& ಸಮನ್ನಯ) 
ಅಧಿಸೂಚನೆ 
ಸಂಖ್ಯೆ: ಆಇ 145 ವಾತೆಸಿ 2009, ಬೆಂಗಳೂರು, ದಿನಾಂಕ: 28ನೇ ಮೇ 2009 
ದಿನಾಂಕ:17.2.2006ರ ಸರ್ಕಾರದ ಅಧಿಸೂಚನೆ ಸಂಖ್ಯೆಆಇ 21 ವಾತೆಸಿ 2006ರಲ್ಲಿ ಖಾಯಂ ಪೂರ್ವ ಅವಧಿಯ 
ಮೇಲೆ ನೇಮಕಾತಿ ಮಾಡಲಾದ ಈ ಕೆಳಕಂಡ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರುಗಳು ತಮ್ಮ ಖಾಯಂ ಪೂರ್ವ ಸೇವಾ 
ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಾವಳಿ, 1977 ರ ನಿಯಮ 5(1)ಪ್ರಕಾರ ಅವರುಗಳ 
ಹೆಸರಿನ ಮುಂದೆ ಸೂಚಿಸಲಾದ ದಿನಾಂಕದಂದು ತೃಪ್ತಿಕರವಾಗಿ ಪೂರ್ಣಗೊಳಿಸಿರುತ್ತಾರೆಂದು ಸರ್ಕಾರವು ಈ ಮೂಲಕ 
ಘೋಷಿಸಿದೆ. 
































ಕ್ರಸಂ ಅಧಿಕಾರಿಗಳ ಹೆಸರು ಖಾಯಂ ಪೂರ್ವ ಅವಧಿ ಪೂರ್ಣಗೊಂಡ ದಿನಾಂಕ 
1 ಶ್ರೀಮತಿ ಸುಕನ್ಯಾ ಜಿ. ನಾಯಕ 21.2.2008 
2 (| ಶ್ರೀಮತಿ ಸುಮಾ. ಎಂ.ಡಿ 23.2.2008 
3 | ಶ್ರೀ ರಾಮಾನುಜಯ್ಯ ಎಸ್‌. 23.2.2008 
4 | ಶ್ರೀಮತಿ ಮಂಜುಳ. ಎಂ.ಆರ್‌. 21.2.2006 
5 |ಶ್ರೀ ಬಿ.ಎಂ. ನಾಗರಾಜು. 28.2.2008 
6 |ಶ್ರೀ ವೀರೇಂದ್ರ ಪಾಟೀಲ್‌. ಹೆಚ್‌. 28.2.2008 
7 | ಶ್ರೀಮತಿ ಸವಿತ. ಎಸ್‌.ಜಿ 22.2.2008 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 691 ಎಲ್‌.ಎಸ್‌. ವಾಸನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ವಾ.ತೆ-28 ಸಮನ್ವಯ) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 65 ಸಮನ್ವಯ 2009, ಬೆಂಗಳೂರು, ದಿನಾಂಕ: 1ನೇ ಜೂನ್‌ 2009 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆಡಿಪಿಎಆರ್‌ 75 ಎಸ್‌ಎಎಸ್‌ 2009 
ದಿನಾಂಕ:28.5.2009ರಲ್ಲಿ ಡಾ: ಎಂ.ಎನ್‌. ಅಜಯ್‌ ನಾಗಭೂಷಣ ಭಾ.ಆ.ಸೇ (ಕೆಎನ್‌ 2004) ಇವರ ಸೇವೆಯನ್ನು ಹುಬ್ಬಳ್ಳಿ 
ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡಲು ಇಂಧನ ಇಲಾಖೆಯ ವಶಕ್ಕೆ 
ನೀಡಿರುತ್ತಾರೆ. 

ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ಮೆಮೊರಾಂಡಂ ಆಫ್‌ ಅಸೋಸಿಯೇಷನ್‌ 
ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಡಾ:ಎಂ.ಎನ್‌. ಅಜಯ್‌ ನಾಗಭೂಷನ್‌ ಭಾ.ಆ.ಸೇ. ಇವರನ್ನು (ಶೀ ಮೊಹಮದ್‌ ಮೊಹೀಸಿನ ಇವರ ವರ್ಗಾವಣೆಯಿಂದ 
ತೆರವಾದ ಜಾಗಕ್ಕೆ) ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ಭಾಗ - ೨ 





ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ ಮತ್ತು ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 
ಇವುಗಳ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 
74(ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ: ಎಂ.ಎನ್‌. ಅಜಯ್‌ ನಾಗಭೂಷಣ ಭಾ.ಆ.ಸೇ., ಇವರನ್ನು ಹುಬ್ಬಳ್ಳಿ 
ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ ಮತ್ತು ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ ಇವುಗಳ ನಿರ್ದೇಶಕರ 
ಮಂಡಳಿಯ ನಿರ್ದೇಶಕರನ್ನಾಗಿ (ಶ್ರೀ ಮೊಹಮದ್‌ ಮೊಹೀಸಿನ್‌ ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ) ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 692 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 358 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ: 1ನೇ ಜೂನ್‌ 2009 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌ 108 ಎಸ್‌ಎಫ್‌ಪಿ 2008 
ದಿನಾಂಕ:23.5.2009ರಲ್ಲಿ ಶ್ರೀ ಹೆಚ್‌.ಜಿ. ಶಿವಾನಂದ ಮೂರ್ತಿ ಭಾ.ಆ.ಸೇ., (ಕೆಎನ್‌-85) ಇವರ ಸೇವೆಯನ್ನು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡಲು ಇಂಧನ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರಂತೆ ಶ್ರೀ ಹೆಚ್‌.ಜಿ. ಶಿವಾನಂದ ಮೂರ್ತಿ ಭಾ.ಆ.ಸೇ. ಇವರನ್ನು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಮೊಮೊರಾಂಡಂ ಆಫ್‌ ಅಸೋಸಿಯೇಷನ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 53 &ಓ 51 (ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಹಾಗೂ ನಿರ್ದೇಶಕರುಗಳ 
ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 693 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಅರಣ್ಯ, ಪರಿಸರ ಮತ್ತು ಜೇವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಅಪಜೀ 76 ಎಫ್‌ಪಿಸಿ 2009, ಬೆ೦ಗಳೂರು, ದಿನಾಂಕ: 29ನೇ ಮೇ 2009 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆಡಿಪಿಎಆರ್‌/08/ಎಸ್‌ಎಫ್‌ಪಿ/2008, 
ದಿನಾಂಕ:23.5.2009ರಲ್ಲಿ ಮುಖ್ಯ ಅರಣ್ಯ, ಸಂರಕ್ಷಣಾಧಿಕಾರಿಯಾಗಿ ಬಡ್ತಿ ನೀಡಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಗೆ 
ನೇಮಿಸಿರುವ ಶ್ರೀ ಪಿ.ಎಲ್‌. ಬೂದಿಹಾಳ, ಭಾ.ಅ.ಸೇ.. ಇವರನ್ನು ಮುಖ್ಯ ಅರಣ್ಯ, ಸಂರಕ್ಷಣಾಧಿಕಾರಿಗಳು ಹಾಗೂ 
ಕಾರ್ಯನಿರ್ವಾಹಕ ನಿರ್ದೇಶಕರನ್ನಾಗಿ ಕರ್ನಾಟಕ ಅರಣ್ಯ, ಅಭಿವೃದ್ಧಿ ನಿಗಮ ನಿಯಮಿತ, ಶಿವಮೊಗ್ಗ ಇಲ್ಲಿಗೆ ವರ್ಗಾವಣೆ 
ಮಾಡಿ ಮುಂದಿನ ಆದೇಶದವರೆಗೆ ಮರು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 694 ಪಿ.ಆರ್‌. ಕಲಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ, ಕೋಲಾರ 
ಅಧಿಸೂಚನೆ ಎಬಿ.ಎಂ.ಟಿ.ನಂ. 2279:2009, ಕೋಲಾರ, ದಿನಾಂಕ: 25ನೇ ಮೇ 2009 
ಈ ಕಛೇರಿಯ ಮುಖ್ಯ ಆಡಳಿತಾಧಿಕಾರಿಗಳಾದ ಶ್ರೀ ಆರ್‌. ಚೌಡಪ್ಪ ರವರಿಗೆ ದಿನಾಂಕ:17.10.2008 ರಿಂದ 
24.10.2008ರವರೆಗೆ (ಎರಡೂ ದಿನಗಳು ಸೇರಿ) 8 ದಿನಗಳ ಗಳಿಕೆ ರಜೆಯನ್ನು ಮತ್ತು ದಿನಾಂಕ:10.11.2008 ರಿಂದ 
21.11.2008ರವರೆಗೆ (ಎರಡು ದಿನಗಳು ಸೇರಿ) 12 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ೩೬೫ 





ಮಂಜೂರಾತಿ ನೀಡಿದ ಗಳಿಕೆ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಶ್ರೀ ಆರ್‌. ಚೌಡಪ್ಪ ರವರನ್ನು ಈ 
ನ್ಯಾಯಾಲಯದ ಮುಖ್ಯ ಆಡಳಿತಾಧಿಕಾರಿಗಳ ಹುದ್ದೆಗೆ ಪುನರ್‌ ನೇಮಕ ಮಾಡಿದೆ. 
ವಿ.ಎಂ. ಆರಾಧ್ಯ 
ಪಿ.ಆರ್‌. 695 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಕೋಲಾರ 
ಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ, ಕೋಲಾರ 
ಅಧಿಸೂಚನೆ 
ಎಬಿ.ಎಂ.ಟಿ.ನಂ. 2280:2009, ಕೋಲಾರ, ದಿನಾಂಕ: 30ನೇ ಮೇ 2009 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958 ನಿಯಮ 18 ರಡಿ ಈ ಕಛೇರಿಯ ಮುಖ್ಯ 
ಆಡಳಿತಾಧಿಕಾರಿಗಳಾದ ಶ್ರೀ ಆರ್‌. ಚೌಡಪ್ಪ ರವರಿಗೆ ದಿನಾ೦ಕ:1.6.2009ಕ್ಕೆ 240 ದಿನಗಳಿಗಿಂತ ಹೆಚ್ಚಿನ ಗಳಿಕೆ ರಜೆ 
ಇರುವುದರಿಂದ ದಿನಾಂಕ:2.5.2009 ರಿಂದ 315.2009ರವರೆಗೆ (ಎರಡು ದಿನಗಳು ಸೇರಿ) 30 ದಿನಗಳ ಗಳಿಕೆ ರಜೆಯನ್ನು 
2009-2010 ನೇ ಬ್ಲಾಕ್‌ ಅವಧಿಯಲ್ಲಿ, ನಗಧೀಕರಣಕ್ಕಾಗಿ ಅಧ್ಯರ್ಪಿಸುವುದಕ್ಕೆ ಮಂಜೂರಾತಿಯನ್ನು ನೀಡಿದೆ. 
ಅಧ್ಯರ್ಪಿಸಲಾದ ರಜೆಗೆ ಸಮನಾದ ನಗದನ್ನು ಅಧ್ಯರ್ಪಣೆಯ ಪ್ರತಿಯೊಂದು ದಿನಕ್ಕೆ ವೇತನದ 1/30ರ ದರದಲ್ಲಿ ಲೆಕ್ಕ 
ಹಾಕಿ ನೌಕರನು ಪಡೆಯುತ್ತಿದ್ದ ವೇತನಕ್ಕೆ ಸಂಬ೦ಧಪಟ್ಟಂತೆ ಲೆಕ್ಕ ಹಾಕಿ ಪಾವತಿಸತಕ್ಕದ್ದು. 


ಟು 


ವಿ.ಎಂ. ಆರಾಧ್ಯ 
ಪಿ.ಆರ್‌. 696 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಕೋಲಾರ 
ಜಲಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ:ಜಸಂಇ 15 ಸಿಯುಕೆ 2009, ಬೆಂಗಳೂರು, ದಿನಾಂಕ: 2ನೇ ಜೂನ್‌ 2009 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆಸಿಆಸುಇ 75 ಎಸ್‌ಎಎಸ್‌/2009 
ದಿನಾಂಕ:28.5.2009ರಲ್ಲಿ ಶ್ರೀ ಮುನೀಶ್‌ ಮೌದಗೀಲ್‌, ಭಾ.ಆ.ಸೇ., (KN 99) ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ ಇವರನ್ನು 
ಆಡಳಿತಾಧಿಕಾರಿಗಳು, ಕೃಷ್ಣ ಕಾಡಾ, ಭೀಮರಾಯನಗುಡಿ ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು ಜಲ ಸಂಪನ್ಮೂಲ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಅದರಂತೆ ಶ್ರೀ ಮುನೀಶ್‌ ಮೌದಗೀಲ್‌, ಭಾ.ಆ.ಸೇ., ರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಆಡಳಿತಾಧಿಕಾರಿಗಳು, ಕೃಷ್ಣಾ ಕಾಡಾ, ಭೀಮರಾಯನಗುಡಿ ಇಲ್ಲಿನ ಖಾಲಿ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 697 ವೆಂಕಟೇಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲಸಂಪನ್ನೂಲ ಇಲಾಖೆ (ಕಾಡಾ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 84 ಎಸ್‌ಎಫ್‌ಪಿ 2009, ಬೆಂಗಳೂರು, ದಿನಾಂಕ: 4ನೇ ಜೂನ್‌ 2009 
ದಿನಾಂಕ:14.5.2009ರ ಇದೇ ಸಮಸಂಖ್ಯೆಯ ಅಧಿಸೂಚನೆಯ ಮುಂದುವರಿಕೆಯಲ್ಲಿ ಶ್ರೀ ವಿ. ರಂಗಸ್ವಾಮಿ 
ಐ.ಎಫ್‌.ಎಸ್‌., ಕುಲಸಚಿವರು, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ ಇವರಿಗೆ ವೈದ್ಯಕೀಯ ಕಾರಣಗಳ ನೆಲೆಯಲ್ಲಿ 
ದಿನಾಂಕ:26.4.2009 ರಿಂದ 30.5.2009ರವರೆಗೆ 34 ದಿನಗಳ ಪರಿವರ್ತಿತ ರಜೆಯನ್ನು ಸರ್ಕಾರವು ಘಟನೋತ್ತರವಾಗಿ 
ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 700 ಅಶೋಕ್‌ ಪಿ. ಅತ್ರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-?/ 


೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ಭಾಗ - ೨ 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಿಸಸ/ಕವಿಸಸ/ಆ-1/ಅಸೂ.ಬಗ್ಗೆ/89/2007, ಬೆಂಗಳೂರು, ದಿನಾಂಕ: 4ನೇ ಜೂನ್‌ 2009 
ವಿಷಯ: ವಿಧಾನಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರ ಆಪ್ತ ಕಾರ್ಯದರ್ಶಿಯಾಗಿ ನಿಯೋಜನೆ ಆಧಾರದ 
ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಎಸ್‌. ನರಸಿಂಹಯ್ಯ ಇವರನ್ನು ಸೇವೆಯಿಂದ ಬಿಡುಗಡೆ ಮಾಡುವ 
ಉಲ್ಲೇಖ: ಅಧಿಸೂಚನೆ ಸಂಖ್ಯೆ:ವಿಸಸ/ಶಾರಶಾ./ವಿಪನಾ/21/2009, ದಿನಾಂಕ:1.6.2009 
ಉಲ್ಲೇಖಿತ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ವಿಧಾನ ಸಭೆಯ ಮಾನ್ಯ ವಿರೋಧಪಕ್ಷದ ನಾಯಕರಾಗಿದ್ದ 
ಶ್ರೀ ಮಲ್ಲಿಕಾರ್ಜುನ ಖರ್ಗೆ ರವರು ದಿನಾಂಕ:28.5.2009ರಂದು ವಿಧಾನಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿರುವ ಪ್ರಯುಕ್ತ 
ಅದೇ ದಿನಾಂಕದಿಂದ ಜಾರಿಗೆ ಬರುವಂತೆ ಮಾನ್ಯ ವಿರೋಧ ಪಕ್ಷದ ನಾಯಕರ ಅವಧಿಯು ಮುಕ್ತಾಯಗೊಂಡಿರುವುದರಿಂದ 
ಅವರ ಆಪ್ತ ಕಾರ್ಯದರ್ಶಿಯಾಗಿ ನಿಯೋಜನೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಎಸ್‌. ನರಸಿಂಹಯ್ಯ, 
ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಇವರನ್ನು 
ದಿನಾಂಕ:4.6.2009ರ (ಅಪರಾಹ್ನದಿಂದ) ಜಾರಿಗೆ ಬರುವಂತೆ ನಿಯೋಜನೆ ಆಧಾರದ ಸೇವೆಯಿಂದ ಬಿಡುಗಡೆಗೊಳಿಸಲಾಗಿದೆ. 
ಸಭಾಧ್ಯಕ್ಷರ ಆದೇಶಾನುಸಾರ 
ಪಿ.ಆರ್‌. 703 ಹೆಚ್‌.ಎಸ್‌. ಜಗನ್ನಾಥ್‌ 
ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮ 292 ಎಸ್‌ಜೆಡಿ 2009, ಬೆಂಗಳೂರು, ದಿನಾಂಕ: 29ನೇ ಮೇ 2009 
ಶ್ರೀ ಸಿ.ಎಂ. ನೂರಮನ್ನೂರ, ಕೆ.ಎ.ಎಸ್‌., (ಹಿರಿಯ ಶ್ರೇಣಿ ಅಧಿಕಾರಿ), ಪ್ರಸ್ತುತ ಅಪರ ಜಿಲ್ಲಾಧಿಕಾರಿಗಳು ಹಾಗೂ 
ಅಪರ ಜಿಲ್ಲಾ ದಂಡಾಧಿಕಾರಿಗಳು ಹಾವೇರಿ ಜಿಲ್ಲೆ, ಹಾವೇರಿ ಇವರ ಸೇವೆಯನ್ನು ಅಧಿಸೂಚನೆ ಸಂಖ್ಯೆ:29 ಆಸೇವ 2009 
ದಿ:26.5.2009 ರನ್ವಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದ್ದು, ಸದರಿಯವರನ್ನು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯೋಜನಾಧಿಕಾರಿ, ಕರ್ನಾಟಕ ಬಾಲವಿಕಾಸ ಅಕಾಡೆಮಿ, ಧಾರವಾಡ 
ಇಲ್ಲಿ ಶ್ರೀಮತಿ ಶ್ರೀದೇವಿ ಪಿ. ಗದ್ದನಕೇರಿ ಇವರ ಸ್ಥಾನದಲ್ಲಿ ಸ್ಥಳ ನಿಯುಕ್ತಿ ಮಾಡಿ ಆದೇಶೀಸಿದೆ. 
ಶ್ರೀಮತಿ ಶ್ರೀದೇವಿ ಪಿ. ಗದ್ದನಕೇರಿ, ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ.ಧಾರವಾಡ 
ಇವರಿಗೆ ಸೂಕ್ತ ಸ್ಥಳ ನಿಯುಕ್ತಿ ಆದೇಶವನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 704 ಆರ್‌. ನರಸಿಂಹಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2(ಪ್ರಭಾರ), 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 03 ಎಲ್‌ಇಟಿ 2009, ಬೆಂಗಳೂರು, ದಿನಾಂಕ: 27ನೇ ಮೇ 2009 
ಕಾರ್ಮಿಕ ಇಲಾಖೆಯ ಸೋಮವಾರಪೇಟೆ ವೃತ್ತ ಸೋಮವಾರಪೇಟಿ ಇಲ್ಲಿ ಹಿರಿಯ ಕಾರ್ಮಿಕ ನಿರೀಕ್ಷಕರಾಗಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ. ಆನಂದಮೂರ್ತಿ ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿಯಲ್ಲಿ ಕಾರ್ಮಿಕ ಅಧಿಕಾರಿ ಹುದ್ದೆಯ 
ಸ್ವತಂತ್ರ ಪ್ರಭಾರದಲ್ಲಿರಿಸಿ, ಪ್ರಸ್ತುತ ಉಡುಪಿ ಜಿಲ್ಲೆಯಲ್ಲಿ ಖಾಲಿ ಇರುವ ಕಾರ್ಮಿಕ ಅಧಿಕಾರಿ ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 705 ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ೩೬೭ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 30 ಪ್ರವಾನಿ 2009, ಬೆ೦ಗಳೂರು, ದಿನಾಂಕ:3ನೇ ಜೂನ್‌ 2009 

ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಆಸುಇ 108 ಎಸ್‌ಎಫ್‌ಪಿ 2008, ದಿನಾಂಕ:23.5.2009ರಲ್ಲಿ 
ಶ್ರೀ ಸಂಜಯ್‌ ಮೋಹನ್‌ ಇ.ಎಫ್‌.ಎಸ್‌.. ಅರಣ್ಯ, ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ಸರ್ಕಲ್‌, ಶಿವಮೊಗ್ಗ ಇವರಿಗೆ 
ಮುಂಬಡ್ತಿಯ ಮೇಲೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಕಾರ್ಯಕಾರಿ ನಿರ್ದೇಶಕರು [ಪ್ರಾಜೆಕ್ಟ್‌ ಅಂಡ್‌ ಬಿಸ್‌ನೆಸ್‌ 
ಡೆವಲಪ್‌ಮೆಂಟ್‌] ಎಂದು ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ ಇಲ್ಲಿಗೆ ಶ್ರೀ ಹರಿಕುಮಾರ್‌ ರುಾ, ಐ.ಎಫ್‌.ಎಸ್‌., 
ಇವರ ಸ್ಥಾನದಲ್ಲಿ ಪದೋನ್ನತಿಗೊಳಿಸಲಾದ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ನೇಮಿಸಲು ಇವರ ಸೇವೆಯನ್ನು ಕನ್ನಡ ಮತ್ತು 
ಸಂಸ್ಕೃತಿ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ವಶಕ್ಕೆ ನೀಡಲಾಗಿರುತ್ತದೆ. 

ತತ್ಸಂಬ೦ಧದಲ್ಲಿ ಶ್ರೀ ಸಂಜಯ್‌ ಮೋಹನ್‌, ಐ.ಎಫೆ.ಎಸ್‌., ಅರಣ್ಯ ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ಸರ್ಕಲ್‌, 
ಶಿವಮೊಗ್ಗ ಇವರನ್ನು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಕಾರ್ಯಕಾರಿ ನಿರ್ದೇಶಕರು [ಪ್ರಾಜೆಕ್ಟ್‌ ಅಂಡ್‌ ಬಿಸ್‌ನೆಸ್‌ 
ಡೆವಲಪ್‌ಮೆಂಟ್‌], ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ ಇಲ್ಲಿಗೆ ಶ್ರೀ ಹರಿಕುಮಾರ್‌, ರುಾ ಐ.ಎಫ್‌.ಎಸ್‌., ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ನೇಮಕಾತಿ 
ಮಾಡಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 706 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 44 ಪಿಪಿಸಿ 2009, ಬೆಂಗಳೂರು, ದಿನಾಂಕ: 2ನೇ ಜೂನ್‌ 2009 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆ೦ಗಳೂರು ಇದರ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು 
ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 22 (1ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಎಂ. ನೆಲ್ಫೈಯಪ್ಪನ್‌, ನಿರ್ದೇಶಕರು (ಮಾನವ ಸಂಪನ್ಮೂಲ), ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಇವರು 
ದಿನಾಂಕ:21.3.2009 ರಂದು ಸ್ವಯಂ ನಿವೃತ್ತರಾಗಿ ಸೇವೆಯಿಂದ ಬಿಡುಗಡೆ ಹೊಂದಿರುತ್ತಾರೆ. ಆದುದರಿಂದ ಅಧಿಸೂಚನೆ 
ಸಂಖ್ಯೆಇಎನ್‌ 24 ಸಮನ್ವಯ 2008 ದಿನಾಂಕ:15.3.2008ರಲ್ಲಿ ಇವರನ್ನು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಇದರ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಕ ಮಾಡಿದ್ದನ್ನು ದಿನಾಂಕ:21.3.2009ರಿಂದ ಅನ್ವಯವಾಗುವಂತೆ 
ರದ್ದುಪಡಿಸಲಾಗಿದೆ. 
ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌, ಬೆಂಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ 
ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 93 (ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್‌. 
ಶ್ರೀನಿವಾಸ್‌ ನಾಯಕ್‌, ನಿರ್ದೇಶಕರು (ವಾಣಿಜ್ಯ), ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌ ಇವರು ದಿನಾಂಕ:24.3.2009 
ರಂದು ಸೇವೆಯಿಂದ ಅಮಾನತ್ತುಗೊಂಡಿರುವುದರಿಂದ ಅಧಿಸೂಚನೆ ಸಂಖ್ಯೆ:ಇಎನ್‌ 75 ಸಮನ್ವಯ 2007 
ದಿನಾಂಕ:24.11.2007ರಲ್ಲಿ ನಿರ್ದೇಶಕರು (ವಾಣಿಜ್ಯ) ಆಗಿ ಮಾಡಿರುವ ನೇಮಕಾತಿಯನ್ನು ದಿನಾಂಕ:24.3.2009 ರಿಂದ 
ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 707 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ವಿಸಸ/ಕೆವಿಸಸ/ಆ-1/ಅಸೂ.ಬಗ್ಗೆ/89/2007, ಬೆಂಗಳೂರು, ದಿನಾಂಕ: 4ನೇ ಜೂನ್‌ 2009 
ವಿಷಯ: ವಿಧಾನಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನಿಯೋಜನೆ 
ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಶಿವಣ್ಣ ಚರ್ಚಾ ಸಂಪಾದಕರು, ಕವಿಸಸ ಇವರನ್ನು 
ಸೇವೆಯಿಂದ ಹಿಂದಕ್ಕೆ ಪಡೆಯುವ ಬಗ್ಗೆ. 


೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೫, ೨೦೦೯ ಭಾಗ - ೨ 





ಉಲ್ಲೇಖ: ಅಧಿಸೂಚನೆ ಸಂಖ್ಯೆ:ವಿಸಸ/ಶಾರಶಾ./ವಿಪನಾ/21/2009, ದಿನಾಂಕ:1.6.2009 

ಉಲ್ಲೇಖಿತ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ವಿಧಾನ ಸಭೆಯ ಮಾನ್ಯ ವಿರೋಧಪಕ್ಷದ ನಾಯಕರಾಗಿದ್ದ 
ಶ್ರೀ ಮಲ್ಲಿಕಾರ್ಜುನ ಖರ್ಗೆ ರವರು ದಿನಾಂಕ:28.5.2009ರಂದು ವಿಧಾನಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿರುವ ಪ್ರಯುಕ್ತ 
ಅದೇ ದಿನಾಂಕದಿಂದ ಜಾರಿಗೆ ಬರುವಂತೆ ವಿರೋಧ ಪಕ್ಷದ ನಾಯಕರ ಅವಧಿಯು ಮುಕ್ತಾಯಗೊಂಡಿರುವುದರಿಂದ ಅವರ 
ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನಿಯೋಜನೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಶಿವಣ್ಣ ಚರ್ಚಾ ಸಂಪಾದಕರು, 
ಕರ್ನಾಟಕ ವಿಧಾಸಭೆ ಸಚಿವಾಲಯ ಇವರ ಸೇವೆಯನ್ನು ದಿನಾಂಕ:4.6.2009ರ (ಅಪರಾಹ್ನದಿಂದ) ಜಾರಿಗೆ ಬರುವಂತೆ 
ಹಿಂದಕ್ಕೆ ಪಡೆಯಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ 
ಪಿ.ಆರ್‌. 708 ಹೆಚ್‌.ಎಸ್‌. ಜಗನ್ನಾಥ್‌ 
ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯ 
OFFICE OF THE, DISTRICT AND SESSIONS JUDGE, RAMANAGARA 
NOTIFICATION 
ADM/1/2008, Ramanagara, Dated:6" June 2009 

Sri V.M. Shankar, Chief Administrative Officer, District and Sessions Court ,Ramanagara is 
permitted to surrender 30 days earned leave from 23.5.2009 to 21.6.2009 (BDI) for the block period 
2009-2010. 

The officer shall be paid and allowances admissible for the period of leave surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118 (2) of K.C.S. Rs. 

C.G. HUNGUND 
P.R. 709 District and Sessions Judge, Ramanagara 
HIGH COUT OF KARNATAKA 
NOTIFICATION 
No. GOB(I) 1/2009, Bangalore, Dated:29" May 2009 

The Presiding Officer of the XXl Addl City Civil and Sessions Court, Bangalore City is 
concurrently appointed as the Presiding Officer of the XXXVI Addl. City Civil and Sessions Court, 
Bangalore City with effect from the afternoon of 30.5.2009 (in place of Sri A.T. Munnoli-Due to retire from 
service w.e.f. 31.5.2009) and until further orders. 

By order of the High Court 
P.R. 710 R.B. BUDIHAL 
Registrar General 
HIGH COUT OF KARNATAKA 
NOTIFICATION 
No. GOB(l) 278/2005, Bangalore, Dated:27" May 2009 

The Presiding Officer of the Court of Civil Judge (Sr.Dn) Honnavar, is concurrently appointed as 
the Presiding Officer of the Courts of Civil Judge (Sr. Dn.) and CJM., Karwar and Addl. Civil Judge (Sr. 
Dn) Karwar, with a direction to itinerate the said courts for three days; in a week, with immediate effect 
and until further orders. 

By order of the High Court 
P.R. 711 R.B. BUDIHAL 


Registrar General 


